ಕರ್ನಾಟಕ ವಿಧಾನ ಪ 


1. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 130 


ಮಾನ್ಯ ಸದಸ್ಯರ ಹೆಸರು 


pe 
ೈಥಿಷತ್ತು 


ಶ್ರೀ ನಸೀರ್‌ ಅಹ್ಮದ್‌ (ವಿಧಾನ ಸಭೆಯಿಂದ 


ಚುನಾಯಿತರಾದವರು) 
3. ಉತ್ತರಿಸಬೇಕಾದ ದಿನಾಂಕ 21/09/2020 

4.  ಉತ್ತರಿಸುವವರು ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 

| ಪ್ರಶ್ನೆ ಉತ್ತರ 
ONES 
| ಘೋಷಣೆ ಮಾಡಿದಂತೆ ರಾಜ್ಯಾದ್ಯಂತ ಕಟ್ಟಡ | 
| ಕಾರ್ಮಿಕರ 6 ವರ್ಷದೊಳಗೆ ಮಕ್ಕಳ | 
ಪಾಲನೆ ಮಾಡಲು ಕಟ್ಟಡ ನಿಮಾಣ ಇಲ್ಲ | 
ಸ್ಥಳಗಳಲ್ಲಿ 10 ಸಂಚಾರಿ ಶಿಶುಪಾಲನಾ | 
ಕೇಂದ ಳನ್ನು ಒಳಗೊಂಡಂತೆ ಒಟ್ಟು 110 | 
ಕಿತ್ತರು ರಾಣಿ ಚೆನ್ನಮ್ಮ ಶಿಶುಪಾಲನಾ 
ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆಯೇ | 
ಆ) /ಸ್ಥಾಪಿಸಿದ್ದಲ್ಲಿ ಇದುವಕಗೂ ಎಷ್ಟ್‌ [208- ಗನ್‌ ಸಾಕ್‌ ಆಯವ್ಯಯ `'ಘೋಷಣೆಯಂಕೆ | 
ಫಲಾನುಭವಿಗಳು ಇದರ ಪ್ರಯೋಜನ | ಪ್ರಾಯೋಗಿಕವಾಗಿ 10 ಶಿಶುಪಾಲನಾ ಕೇಂದ್ರಗಳನ್ನು | 
ಪಡೆದುಕೊಂಡಿದ್ದಾರೆ (ಸಂಪೂರ್ಣ ವಿವರ |ತೆರೆಯಲಾಗಿದ್ದು, ಇವುಗಳಿಂದ 759 ಮಕ್ಕಳು] 
ನೀಡುವುದು) ಪ್ರಯೋಜನವನ್ನು ಪಡೆದುಕೊಂಡಿರುತ್ತಾರೆ. ಅದರ 
ಕೇಂದ್ರವಾರು ವಿವರದ ಮಾಹಿತಿಯನ್ನು ಅನುಬಂಧ-! 
ರಲ್ಲಿ ನೀಡಿದೆ. | 
ಇ) | ಯೋಜನೆ ``ಇನ್ನು ಪ್ರಾರಂಭಿಸದೇ ಇದ್ದಲ್ಲಿ Tಫಾವಡ್‌ರ ಹಿನ್ನೆ | 
ಯಾವಾಗ ಆರಂಭಿಸಲಾಗುವುದು; ವಿಳಂಬಕ್ಕೆ ಪ್ರಾರಂಭಿಸಲು ನಿಳಂಬವಾಗಿರುತದೆ. ಶಿಶುಪಾಲನಾ | 
ಕಾರಣಗಳೇನು? ಈ ಬಗ್ಗೆ ಜಿಲ್ಲಾವಾರು | ಕೇಂದ್ರಗಳನ್ನು ತೆರೆಯಲು ಸ್ಥಳಗಳನ್ನು ಗುರುತಿಸಲು | 
ಹಿತಿ ಒದಗಿಸುವುದು) ಈಗಾಗಲೇ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ 


ನಿರ್ದೇಶನಗಳನ್ನು ನೀಡಲಾಗಿರುತ್ತದೆ. ಸದರಿ ಕಾರ್ಯವು | 


ಪ್ರಗತಿಯಲ್ಲಿರುತ್ತದೆ. 


| 
4 


ಕಾಲ 288 ಎಲ್‌ ಅಟಿ 2020 


(ಅರಬ್ಬೆಲ್‌ ಿವರಾಂ ಹೆಬ್ಬಾರ್‌) 
ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 


Canmnad Lr; 


Cae Can era 


RRR 


[3 


Karnataka Legislative Council 


Starred Question No, 
Name of the Hon’ ble 
Member 

To be Answered on 
To be Answered by 


Sri 


130 


Naseer Ahmed (Elected from 


Legislative Assembly) 
21/09/2020 
Hon’ble Labour & Sugar Minister 


Question 


A EVO 
ARSWEIS 


As per the budget announcement 
20-21 to provide child care 
services to the children of 
construction workers under the 
age of below 6 years, 110 “Kittur 
Rani Chennamma” Child Care 
centres including 10 mobile child 
care centres has been established? 


(b) 


If not, so fa how many 
beneficiaries have been benefitted 
from this scheme. (Details to be 
furnished) 


As per the budget announcement for the 
year 2018-19 ten mobile créches on pilot 
basis have been opened and so far 759 
children have utilized this benefit. The 
details are given at Annexure-], 


(c) 


If the scheme has not been 
implemented, when it is going to 
start; reasons for delay? To 
provide district wise information. 


Due to Covid 19 pandemic there was a 
delay in implementation of new schemes. 
The district Labour Officers have already 
been given instructions to identify such 
locations to open child care centres, which 
is under process. 


t 


La 288 LET 2020 


(A rabail Shivaram Hebbar) 
Hon°ble Labour & Sugar Minister 


ಅನುಬಂಧ 


ಬೆಂಗಳೂರಿನಲ್ಪ ಪ್ರಸ್ತುತ ತೆರೆದಿರುವ 1೦ ಶಿಶುಪಾಲನ ಕೇಂದ್ರಗಳ ವಿವರ 


ಕ್ರ.ಸಂ ಶಿಶುಪಾಲನಾ ಕೇಂದ್ರದ ಸ್ಥಳ ಮಕ್ಕಳ ಸಂಖ್ಯೆ ಒಟ್ಟು 
ಗಂಡು ಹೆಣ್ಣು 

1 ಜೆ.ಎ೦.ಸಿ ಬ್ರಗೇಡ್‌ 32 34 66 
ಉಟೋಪಿಯಾ, ವರ್ತೂರು 

2 1 ಅ.ಡೆಬ್ಬ್ಯೂ.ಎಸ್‌.ಎಸ್‌.ಟ., 49 39 88 
ಹೆಬ್ಬಾಳ 

G ಲೇಬರ್‌ ಕಾಲೋನಿ, ಪಬಾಲಮ್ಯ 6 81 197 
ಲೇಔಟ್‌, ಚನ್ನಸಂದ್ರ. 
ಕಾಡುಗೋಡಿ 

4 ಡಾ ಅ.ಆರ್‌.ಅ೦ಚೇಡ್ಡರ್‌ 39 48 87 
ಸ್ಕೂಲ್‌ ಆಫ್‌ ಎಕನಾಮಿಕ್ಸ್‌. 
ಜ್ಞಾನಭಾರತಿ ಕ್ಯಾಂಪಸ್‌, 
ನಾಗರಬಾವಿ 

ಪ್ರ ಶಿಪಾನಿ ರಾಯಲ್‌ ಹೆರಿಟೇಜ್‌ 17 31 248 
ಕನ್‌ಸ್ಟಕ್ಷನ್‌ ಸೈಟ್‌. ಚಂದಾಪುರ 

6 ಜೆ.ಎಂ.ಸಿ ಎಸ್‌.ಜೆ.ಆರ್‌.ಆರ್‌, 30 14 44 
ಚಂದಾಪುರ 

7 ಲೇಬರ್‌ ಕಾಲೋನಿ. ' 40 47 87 
ಚೀಮಸಂದ್ರ 

8 1 ಎಂ.ಎಸ್‌.ರಾಮಯ್ಯ 31 [es 70 
ಕನ್‌ಸ್ಟಕ್ಷನ್‌, ಮತ್ತಿಕೆರೆ - 1 

=) ಎಂ.ಎಸ್‌.ರಾಮೆಯ್ಯೆ [ee 16 ರರ 
ಕನ್‌ಸ್ಟಕ್ಷನ್‌, ಮತ್ತಿಕೆರೆ - 2 

10 ಮೆ।' ಆದರ್ಶ್‌ ಪ್ರೀಮಿಯ, i0 07 17 
ಕದಿರೇನಹಳ್ಳ, ಬನಶಂಕರಿ 

ಒಟ್ಟು 4೦8 ಇರರ 75೨ 


